ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
z ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
- ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್‌ 


1059. 


: ಶ್ರೀ ಎಸ್‌. ನಾಗರಾಜ್‌ (ಸಂದೇಶ ನಾಗರಾಜ್‌) (ಸ್ಥಳೀಯ 


ಸಂಸ್ಥೆಗಳ ಕ್ಷೇತ್ರ 


: 16-03-2020 
; ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ 


ಸಚಿವರು 


pM 
[e) 


ಪ್ರಿ 


ತ್ತ 


G 


'ಪ್ರಾಥಮಿಕ 


ಮೈಸೂರು ಮತ್ತು ಚಾಮರಾಜನಗರ 
ಜಿಲ್ಲೆಯಲ್ಲಿ ಎಷ್ಟು ಪ್ರಾಥಮಿಕ, ಹಿರಿಯ 
ಮತ್ತು ಪೌಢಶಾಲೆಗಳಿಗೆ 


ನಿವೇಶನಟ್ಟಡದ ದಾಖಲಾತಿ; ಖಾತೆ, 
ಕಂದಾಯದ ಪ್ರಮಾಣ ಪತ್ರಗಳು 


ದೊರೆಯುತ್ತಿಲ್ಲ. 


ನಿವೇಶನ / ಕಟ್ಟಡದ ದಾಖಲಾತಿ, ಖಾತೆ, ಕಂದಾಯದ 
ಪ್ರಮಾಣ. ಪತ್ರಗಳು ದೊರೆಯುತ್ತಿಲ್ಲದ 'ಸರ್ಕಾರಿ ಶಾಲೆಗಳ | 
ವಿವರಗಳು ಈ ಕೆಳಗಿನಂತಿವೆ. 


ಸಕಿಪ್ರಾ [ಸ.ಹಿ.ಪ್ರಾ [ಸರ್ಕಾರಿ 
ಶಾಲೆಗಳ |ಶಾಲೆಗಳ ಪೌಢ 
ಸಂಖ್ಯೆ ಸಂಖ್ಯೆ ಶಾಲೆಗಳ 
ಸಂಖ್ಯೆ 
ಮೈಸೂರು ಜಿಲ್ಲೆ 341. 405 96 
ಧಾನ 0 [oa 7) 
ಜಿಲ್ಲೆ. 
ಒಟ್ಟು 342 409 ji 96 | 


ಈ ಶಾಲೆಗಳು ಇರುವ. ಜಾಗದ ವಿಸ್ಲೀರ್ಣ, 
ಆಟದ ಮೈದಾನದ ವಿಸೀರ್ಣ, ಚಕ್ಕುಬಂದಿ, 


ಖಾತೆ ಹಾಗೂ ಕಂದಾಯ ಪ್ರಮಾಣ 


ಪತ್ರಗಳನ್ನು ಅಧಿಕೃತವಾಗಿ ಪಡೆದುಕೊಂಡು, 


ಸರ್ವೆ ಮಾಡಿಸಿ, ಅತಿಕ್ರಮಣ ಇದ್ದಲ್ಲಿ 
ತೆರವುಗೊಳಿಸಿ 'ಶಾಲೆಗಳ! ಜಾಗಕ್ಕೆ ಬೇಲಿ 
ರಕ್ಷಣೆ 


ಮಾಡಲು ಕ್ರಮ ತೆಗೆದುಕೊಳ್ಳಲಾಗುವುದೇ; 


ಅಥವಾ ಕಾಂಪೌಂಡ್‌ ಹಾಕಿಸಿ 


.| ರಾಜ್ಯದ ಎಲ್ಲಾ ಸರ್ಕಾರಿ ಶಾಲಾ ನಿವೇಶನ / ಕಟ್ಟಡಗಳು 


"ರಾಜ್ಯದ ಎಲ್ಲಾ ಉಪನಿರ್ದೇಶಕರು(ಆಡಳಿತು, ಸಾರ್ವಜನಿಕ 


ಆಯಾ ತಾಲ್ಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಶಾಲಾ 
ಆಸ್ತಿ ರಕ್ಷಿಸಲು ಏಸ್ಟೇಟ್‌ ಅಧಿಕಾರಿಯನ್ನಾಗಿ ನೇಮಿಸಿ ಆದೇಶ ; 
ಹೊರಡಿಸಿದೆ. 
ಆಯುಕ್ತರು, ಸಾರ್ವಜನಿಕ 
ಬೆಂಗಳೂರು ಇವರ ಸುತ್ತೋಲೆ ದಿನಾಂಕ:08.07.2016 ರಂತೆ 


ಶಿಕ್ಷಣ ಇಲಾಖೆ, 


ಒತ್ತುವರಿಯಾಗಿದ್ದಲ್ಲಿ ಕೂಡಲೇ ಸುಪರ್ದಿಗೆ ತೆಗೆದುಕೊಳ್ಳಲು 


(ಶಿಕ್ಷಣ ಇಲಾಖೆ ಇವರಿಗೆ ತಿಳಿಸಲಾಗಿದೆ. 


|. | ಈ ಬಗ್ಗೆ ವಿಶೇಷ ಡೈವ್‌ ಒಂದನ್ನು ನಡೆಸಲು ಸರ್ಕಾರದ ಸುತ್ತೋಲೆ ಸಂಖ್ಯೆ ಇಡಿ 567 ಪಿಬಿಎಸ್‌ 
| - | ಸೂಚಿಸಲಾಗುವುದೇ? - 12018. ದಿನಾಂಕ:30-11-2018 ರಂತೆ ಸಾರ್ವಜನಿಕ ಶಿಕ್ಷಣ 
| ಇಲಾಖಾ ವ್ಯಾಪಿಯಲ್ಲಿರುವ ಸರ್ಕಾರಿ ಶಾಲೆಗಳ ಜಾಗದ | 
ಖಾತೆಗಳನ್ನು ಶಾಲೆಗಳ ಹೆಸರಿಗೆ ಪಡೆಯಲು ಕ್ರಮವಹಿಸಲು 1 
ರಾಜ್ಯದ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಲಾಗಿದೆ. ಈ y 
ಬಗ್ಗೆ ಉನಿರ್ದೇಶಕರುಗಳ ಸಭೆಯಲ್ಲಿ ಸಹ ಸೂಚನೆಗಳನ್ನು 
ನೀಡಲಾಗುತ್ತದೆ. ನ 
| ಶಾಲೆಗಳ ನಿವೇಶನ / ಕಟ್ಟಡದ ದಾಖಲಾತಿ, ಖಾತೆ. 
| ಕಂದಾಯದ ಪ್ರಮಾಣ ಪತ್ರಗಳನ್ನು ಪಡೆಯಲು 
ಸಂಬಂಧಿಸಿದ ತಾಲ್ಲೂಕು ಮತ್ತು ಜಿಲ್ಲಾಡಳಿತದ ನೆರವನ್ನು 


ಕೋರಲಾಗುತಿದೆ. 


ja 


“ಪಿ 18 ಪಿಎಂಎ 2020 


(ವಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 


